ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಎರಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾ೦ಕ 2೨ನೇ ನವೆಂಬರ್‌, 2೦13 
(ಸಮಯ: ಬೆಳಗ್ಗೆ 10೦.೦೦ ಗಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಐದನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಐದನೇ ಪಟ್ಟ 


2. ವರದಿಗಳನ್ನೊಪ್ಪಿಸುವುದು 


1. ಶ್ರೀ ಹೆಚ್‌.ಡಿ. ರೇವಣ್ಣ (ಅಧ್ಯಕ್ಷರು, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ) ಅವರು 2೦13- 
14ನೇ ಸಾಅನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಹದಿನಾಲ್ಕನೇ ವಿಧಾನಸಭೆಯ 
ಮೊದಲನೇ ವರದಿಯನ್ಕೊಪ್ಪಿಸುವುದು. 


2. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಅಧ್ಯಕ್ಷರು, ಸಾರ್ವಜನಿಕ ಉದ್ದಿಮೆಗಳ ಸಮಿತಿ) 
ಅವರು ೨೦13-14ನೇ ಸಾಅನ ಸಾರ್ವಜನಿಕ ಉದ್ದಿಮೆಗಳ ಸಮಿತಿಯ ನೂರ ಇಪ್ಪತ್ತೆಂಟನೇ 
ಮತ್ತು ನೂರ ಇಪ್ಪತ್ತೊ೦ಬತ್ತನೇ ವರದಿಗಳನ್ಕೊಪ್ಪಿಸುವುದು. 


3. ಕ್ರೀ ಮಾಅಕಯ್ಯ ವೆಂಕಯ್ಯ ಗುತ್ತೇದಾರ್‌ (ಅಧ್ಯಕ್ಷರು, ಅಂದಾಜುಗಳ ಸಮಿತಿ) ಅವರು 
೨೦13-14ನೇ ಸಾಅನ ಅಂದಾಜುಗಳ ಸಮಿತಿಯ ಮೊದಲನೇ ವರದಿಯನ್ನೊ ಪ್ಲಿಸುವುದು. 


ಆ. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು : 
ಹಾಗೂ ಅಂಗೀಕರಿಸುವುದು 


1) ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕ, 2೦13. 


ಶ್ರೀ ರಾಮಲಂಗಾರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

ಪು.ತಿ.ನೋ., 


ಹ 
2) ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ವಿಧೇಯಕ, 2೦13. 


ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦1೫ನೇ ಸಾಅನ ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3) ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ (ತಿದ್ದುಪಡಿ) ವಿಧೇಯಕ, 2೦18. 


ಶ್ರೀಮತಿ ಉಮಾಶ್ರೀ ( ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ 

ಕನ್ನಡ ಮತ್ತು ಸಂಸ್ಕೃತಿ ಸಚಿವರು) ಅವರು:- 

ಅ) 2೦13ನೇ ಸಾಅನ ರಾಜ್ಯ ಮಹಿಳಾ ಆಯೋಗ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂ೦ದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4) ಕರ್ನಾಟಕ ಕೊಳಚೆ ಪ್ರದೇಶಗಳ (ಮೇಲ್ಚಾಟು ಮತ್ತು ನಿರ್ಮೂಲನ) 
(ತಿದ್ದುಪಡಿ) ವಿಧೇಯಕ, 2೦183. 


ಡಾ ಎಂ.ಹೆಚ್‌. ಅಂಬರೀಷ್‌ (ವಸತಿ ಸಚಿವರು) ಅವರು 


ಅ) 2೦13ನೇ ಸಾಅನ ಕರ್ನಾಟಕ ಕೊಳಚೆ ಪ್ರದೇಶಗಳ (ಮೇಲ್ಜಾಟು 
ಮತ್ತು ನಿರ್ಮೂಲನ) (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆ೦ದು ಸೂಚಿಸುವುದು. 


೮) ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ)(ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಯವರು) ಅವರು:- 


ಅ) ೭೦13ನೇ ಸಾಅನ ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ ಭನ ಇಷ್ಟು 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸ ಬಾಡಿಸಿ 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ined 


6) ಕರ್ನಾಟಕ ಸಿವಿಲ್‌ ಸೇವೆಗಳ (ಜಲ ಸಂಪನ್ಮೂಲ ಸೇವೆ)(ಸಹಾಯಕ ಹರನ 
ಮತ್ತು ಕಿರಿಯ ಇಂಜಿನಿಯರುಗಳ ವಿಶೇಷ ನೇಮಕಾತಿ) ವಿಧೇಯಕ, 2೦13. 


ಶ್ರೀ ಎಂ.ಜ. ಪಾಟೀಲ್‌ (ಪಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು) ಅವರು;- 


ಅ) 2೦13ನೇ ಸಾಅನ ತ ಸಿವಿಲ್‌ ಸೇವೆಗಳ (ಜಲ ಸಂಪನ್ಮೂಲ 
ಸೇವೆ)(ಸಹಾಯಕ ಇಂಜಿನಿಯರುಗಳ ಮತ್ತು ಕಿರಿಯ ಇಂಜಿನಿಯರುಗಳ ವಿಶೇಷ 
ನೇಮಕಾತಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
ಪು.ತಿ.ನೋ., 


ಎಗ್ರಾ. 


7) ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 
(ತಿದ್ದುಪಡಿ) ವಿಧೇಯಕ, 2೦13. 


ಡಾ| ಶರಣಪ್ರಕಾಶ್‌ ಆರ್‌. ಪಾಟೀಲ್‌ (ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರು) ಅವರು:- 


ಅ) ೨೦13ನೇ ಸಾಅನ ರಾಜೀವ್‌ ಗಾಂಧಿ ಆರೋಗ್ಯ 
ವಿಜಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ರು 
ಪರ್ಯೌಲೋಜಿಸಬೆಕೆಕೆಂದು ಸೂಚಿಸುವುದು 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


8) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು 
ಇತರ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2೦13. 


ಶ್ರೀ ವಿನಯಕುಮಾರ್‌ ಸೊರಕೆ (ನಗರಾಭವೃದ್ಧಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ 


ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


೨9) ಕರ್ನಾಟಕ ಭೂ ಕಂದಾಯ ( ಎರಡನೇ ತಿದ್ದುಪಡಿ) ವಿಧೇಯಕ, 2೦12. 
ಶ್ರೀ ವಿ. ಶ್ರೀನಿವಾಸ ಪ್ರಸಾದ್‌ ( ಕಂದಾಯ ಸಚಿವರು) ಅವರು:- 


ಅ) ಉಭಯ ಸದನಗಳ೦ದ ಅಂಗೀಕಾರವಾದಂತೆ ಮತ್ತು 
ಘನತೆವೆತ್ತ ರಾಜ್ಯಪಾಲರಿಂದ ಪುನರ್‌ ಪರಿಗಣನೆಗಾಗಿ 
ಸಂದೇಶದೊಂದಿಗೆ ಹಿಂದಿರುಗಿಸಿರುವ 2೦12ನೇ ಸಾಅನ ಕರ್ನಾಟಕ 
ಭೂ ಕಂದಾಯ (ಎರಡನೇ ತಿದ್ದುಪಡಿ). ವಿಧೇಯಕವನ್ನು 
ಪುನರ್‌ ಪರ್ಯಾಲೋಜಸಬೇಕೆಯದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಆರ್‌. ಇ] ಕೆ.ಜಿ.ಬೋಪಯ್ಯ, ಬಸವರಾಜ 
ಬೊಮ್ಮಾಯಿ, ಎಸ್‌. ಸುರೇಶ್‌ ಕುಮಾರ್‌ ಹಾಗೂ ಇತರರು ರಾಜ್ಯದಲ್ಲಿ ಸರ್ಕಾರವು 
ನೂತ ಇ0ಿ ಜಾರಿಗೆ ತಂದಿರುವ “ಶಾದಿಭಾಗ್ಯ” ಯೋಜನೆಯನ್ನು ರಾಜ್ಯದ ಎಲ್ಲಾ 
ಹಿ೦ದುಳದ ಬಡ ವರ್ಗದ ಹೆಣ್ಣುಮಕ್ಕಳಗೂ ವಿಸ್ತರಿಸುವುದರ ಬಗ್ಗೆ ಮುಂದುವರೆದ ಚರ್ಚೆ. 


ಪು.ತಿ.ನೋ., 


—4-— 


ಐ. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ 
ಹೆಚ್‌.ಡಿ.ರೇವಣ್ಣ, ಹೆಚ್‌.ಸಿ. ಬಾಲಕೃಷ್ಣ, ಎನ್‌.ಹೆಚ್‌.ಕೋನರೆಡ್ಡಿ ಹಾಗೂ ಇತರರು ಉತ್ತರ 
ಕರ್ನಾಟಕದ ೨ ಜಲ್ಲೆಗಳಗೆ ಕಳಸಾ-ಬಂಡೂರಿ ನಾಲಾ ಯೋಜನೆಯನ್ನು 
ಅನುಷ್ಠಾನಗೊಳಸಲು ವಿಳ೦ಬ ನೀತಿಯನ್ನು ಅನುಸರಿಸುತ್ತಿರುವ ಬಗ್ಗೆ 


ಮತ್ತು 


ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸವದಿ, 
ಕೆ.ಜ.ಬೋಪಯ್ಯ, ಮತ್ತು ಅರವಿಂದ ಅಂಬಾವಳ ಹಾಗೂ ಇತರರು ಕಳಸಾ-ಬಂಡೂರಿ 
ನಾಲಾ ಕಾಮಗಾರಿ ಯೋಜನೆಯು 2೦೦6-0೦7 ರಲ್ಲಿ ಪ್ರಾರಂಭಸಲಾಗಿದ್ದರೂ 
ಇದೂವರೆಗೂ ಪೂರ್ಣಗೊಳ್ಳದೆ ನಿಧಾನಗತಿಯಲ್ಲ ಸಾಗುತ್ತಿರುವ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಬೆ೦ಗಳೂರು ಉತ್ತರ ತಾಲ್ಲೂಕು 
ಕಸಬಾ ಹೋಬಳ ನಾಗಶೆಣ್ಟಹಳ್ಳ ಹಾಗೂ ಭೂಪಸಂದ್ರ ಗ್ರಾಮದ ಕರ್ನಾಟಕ ಹಾಲು 
ಮಹಾಮಂಡಳಗೆ ಸೇರಿದ ಆಸ್ತಿಯನ್ನು ಭೂ ಮಾಫಿಯಾದೊಂದಿಗೆ ಶಾಮೀಲಾಗಿ ಸುಳ್ಳು 
ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರವನ್ನು ವಂಚಿಸುತ್ತಿರುವ ಬಗ್ಗೆ ಚರ್ಚೆ. 


4. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 
ಬಹುಹಳ್ಳಗಳ ಕುಡಿಯುವ ನೀರು ಯೋಜನೆಗೆ ಹಣ ಬಡುಗಡೆಯಾಗಿದ್ದರೂ ಆ ಹಣ 
ಬಳಸಿಕೊಳ್ಳದೇ ಇರುವುದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ 
ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 


೮. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಗೋವಿಂದ ಎಂ.ಕಾರಜೋಳ, ಎಸ್‌. ಸುರೇಶ್‌ 
ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ ಹಾಗೂ ಇತರರು ರಾಜ್ಯದಲ್ಲಿ 
ಇತ್ತೀಚೆಗೆ ಜಾನುವಾರುಗಳು ಕಾಲುಬಾಯಿ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಿರುವುದರಿ೦ದ, 
ಕಾಲುರೋಗ ತಡೆಗೆ ಸರ್ಕಾರವು ಅಗತ್ಯ ಕ್ರಮಕೈಗೊಳ್ಳುವ ಮತ್ತು ಸೂಕ್ತ ಪರಿಹಾರ 
ನೀಡುವ ಬಗ್ಗೆ ಚರ್ಚೆ. 


6. ಶ್ರೀ ಜೆ.ಆರ್‌.ಲೋಬೊ, ಶ್ರೀಮತಿ ಶಕುಂತಲಾ ಟಿ. ಶೆಟ್ಟ ಮತ್ತು ಬ.ಎ. ಮೊಹಿದ್ದೀನ್‌ 
ಬಾವಾ ಅವರುಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌, ಸಹ ಪ್ರೊಫೆಸರ್‌ 
ಮತ್ತು ಸಹಾಯಕ ಪ್ರೊಫೆಸರುಗಳ ನೇಮಕಾತಿಯಲ್ಲಿ ನಡೆದ ಅವ್ಯಹಾರದ ಬಗ್ಗೆ ಚರ್ಚೆ. 


೮. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೆನರಸೀಪುರ ತಾಲ್ಲೂಕಿನ ದುದ್ದ, ಪಡುವಲಕಿಪ್ಪೆ 
ಮತ್ತು ಹರದನಹಳ್ಳಗಳ ಸಮುದಾಯ ಆಸ್ಪತ್ರೆಗಳಲ್ಲ ವೈದ್ಯರ ಕೊರತೆಯಿಂದ ರೋಗಿಗಳಗೆ 
ತೊ೦ದರೆಯುಂಟಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 


ಗಮನ ಸೆಳೆಯುವುದು. 
ಪು.ತಿ.ನೋ., 


-೮- 
2. ಶ್ರೀ ಕೆ.ಜಿ.ಬೋಪಯ್ಯ ಅವರು ಕೊಡಗು ಲ್ಲೆ ಮಡಿಕೇರಿ ತಾಲ್ಲೂಕಿನ ಸಂಪಾಜೆ, 
ಚೆ೦ಬು, ಪೆರಾಜೆ ಮತ್ತು ಕರಿಕೆ ಗ್ರಾಮಪಂಚಾಯತಿ ವ್ಯಾಪ್ತಿಯಲ್ಲ ಅಡಿಕೆ ಬೆಳೆಗೆ ಕೊಳೆ 
ರೋಗ ಉಂಟಾಗಿ ಬೆಳೆಯು ನಾಶವಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿರುವ 
ಬಗ್ಗೆ ಮಾನ್ಯ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುವುದು. 


ಈ. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು 2೦1೨-13ನೇ ಸಾಅನ ಸುವರ್ಣ ಗ್ರಾಮ ಮತ್ತು 
ಸಿ.ಎಂ.ಜ.ಎಸ್‌ವೈ ಯೋಜನೆಗಳನ್ನು ಮುಂದುವರಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


4. ಶ್ರೀಯುತರಾದ ಬಸವರಾಜ ರಾಯರೆಡ್ಡಿ ಮತ್ತು ಅಪ್ಪಾಜಿ ನಾಡಗೌಡ ಅವರುಗಳು 
ಕೊಪ್ಪಳ ಜಲ್ಲೆಯ ಯಲಬುರ್ಗಾ, ಕುಷ್ಠಗಿ ಹಾಗೂ ಕೊಪ್ಪಳ ತಾಲ್ಲೂಕುಗಳು ಮತ್ತು 
ಜಜಾಮರ ಜಲ್ಲೆಯ ಮುದ್ದೇಟಹಾಳ ಮತ್ತು ಇಂಡಿ ತಾಲ್ಲೂಕುಗಳನ್ನು ಬರಪೀಡಿತ 
ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


೮. ಡಾ ಐ.ಐ. ಮಾಲಕರೆಡ್ಡಿ ಅವರು ಭಾರತದ ಸಂವಿಧಾನದ ಅನುಚ್ಛೇದ 37 ಜೆ 
ತಿದ್ದುಪಡಿ ಅನ್ವಯ ಹೈದ್ರಾಬಾದ-ಕರ್ನಾಟಕ ಪ್ರದೇಶದ ಜಲ್ಲೆಗಳಲ್ಲನ ಖಾಅಯಿರುವ 
ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


6. ಶ್ರೀ ಗುರು ಪಾಟೀಲ ಶಿರವಾಳ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲಮಟ್ಟ 
ಹಾಗೂ ನಾರಾಯಣಪುರ ಅಣಿಕಟ್ಟನಿ೦ಂದ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನಿಗೆ 
ಮಾರ್ಚ್‌ ಅಂತ್ಯದವರೆಗೆ ನೀರು ಹರಿಸುವ ಬಣ್ಣೆ ಭಾರೀ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


7. ಶ್ರೀಯುತರಾದ ಕೆ.ಎಸ್‌. ಮಂಜುನಾಥ, ಎಂ.ಕೃಷ್ಣಾರೆಡ್ಡಿ, ಕೆ.ಆರ್‌. ರಮೇಶಕುಮಾರ 
ಮತ್ತು ಪಿಳ್ಳ ಮುನಿಶಾಮಪ್ಪ ಅವರುಗಳು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹದ 
ಸಿಬ್ಬಂದಿಯವರಿಗೆ ಕನಿಷ್ಠ ವೇತನ, ಜಸಿಯೂಟ ಸೌಲಭ್ಯ ಮತ್ತು ಅವರುಗಳನ್ನು ಶಾಲಾ 
ಸಿಬ್ಬಂದಿಗಳೆಂದು ಪರಿಗಣಿಸುವುದರ ಜೊತೆಗೆ ಅವರಿಗೆ ವಗಾ೯ವಣಿ ಸೌಲಭ್ಯವನ್ನು 
ಕಲ್ಪಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಕೆಯುವುದು. 


8. ಶ್ರೀ ಜ.ಬ. ನಿಂಗಯ್ಯ ಅವರು ಮೂಡಿಗೆರೆ ಎಂ.ಜಿ.ಎಂ. ಸಾರ್ವಜನಿಕ ಆಸ್ಪತ್ರೆಯಲ್ಲ 
ವೈದ್ಯರ ಕೊರತೆ ಇರುವುದರಿಂದ ಉಂಬಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


9. ಶ್ರೀಯುತರಾದ ಹೆಚ್‌.ಡಿ.ರೇವಣ್ಣ, ಕೆ.ಎಂ.ಶಿವಅಂಗೇಗೌಡ ಮತ್ತು 
ಸಿ.ಎನ್‌. ಬಾಲಕೃಷ್ಣ ಅವರುಗಳು ಹಾಸನ ನಗರದಲ್ಲ ಜಲ್ಲಾ ನ್ಯಾಯಾಲಯ ಸಂಕೀರ್ಣ 
ಕಟ್ಟಡದ ಎರಡನೇ ಹಂತದ ಕಾಮಗಾರಿಗಳಗೆ ಅವಶ್ಯಕ ಅನುದಾನ ಬಡುಗಡೆ 
ಮಾಡದಿರುವುದರಿಂದ ಕಾಮಗಾರಿಗಳು ಕುಂಠಿತಗೊಂಡಿರುವ ಬಗ್ಗೆ ಮಾನ್ಯ ಕಾನೂನು, 
ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ 
ಮತ್ತು ಪಶುಸಂಗೋಪನೆ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


—6- 


10. ಶ್ರೀಯುತರಾದ ಸಿ.ಎನ್‌. ಬಾಲಕೃಷ್ಣ ಹೆಚ್‌.ಡಿ.ರೇವಣ್ಣ. ಕೆ.ಎಂ.ಶಿವಅ೦ಗೇಗೌಡ 
ಅವರುಗಳು ಹಾಸನ ಜಲ್ಲೆಯಲ್ಲ ೭೦1೭-13ನೇ ಸಾಅನ ಪರಿಶಿಷ್ಟ ಜಾತಿ ಉಪ ಯೋಜನೆ 
ಕ್ರೋಢೀಕೃತ ಅನುದಾನದಲ್ಲ ಪರಿಶಿಷ್ಟ ಜಾತಿಯವರ ಕಾಲೋನಿಗಳಗೆ ಸಿ.ಸಿ ರಸ್ತೆ ಮತ್ತು 
ಒಳಚರಂಡಿಗಳ ಅಭವೃದ್ಧಿ ಕಾಮಗಾರಿಗಳಗೆ ಅವಶ್ಯಕ ಅನುದಾನವನ್ನು ಬಡುಗಡೆ 
ಮಾಡದಿರುವ ಬಗ್ಗೆ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. ' ತ 


11. ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು ರಾಜ್ಯದಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಳ್ಳಲು 
ರೂ 3೦೦ ರಿಂದ 12೦೦ಗಕ ವರೆಗೆ ವಸೂಅ ಮಾಡುತ್ತಿರುವುದರಿಂದ 
ರೈತರಿಗುಂಟಾಗುತ್ತಿರುವ. ತೊಂದರೆಯ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. _ ತ] 


2. ಶ್ರೀ ಡಿ. ನಾಗರಾಜಯ್ಯ ಅವರು ತುಮಕೂರು ಜಲ್ಲೆ ಕುಣಿಗಲ್‌ ತಾಲ್ಲೂಕಿನ 
ವ್ಯಾಪ್ತಿಯಲ್ಲ ಬರುವ ಮದ್ದೂರು ರಸ್ತೆಯನ್ನು ಕೇಶಿಪ್‌ ವತಿಯಂದ ಅಭಿವೃದ್ಧಿಪಡಿಸುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಪಿ ರಾಜೀವ್‌ ಅವರು ಕರ್ನಾಟಕ ವಿದ್ಯುತ್‌ ನಿಗಮ (ವಿಜಲೆನ್‌) ದವರು ರೈತರು 

ಅಕ್ರಮವಾಗಿ ಪಂಪ್‌ಸೆಟ್‌ಗಳಗೆ ವಿದ್ಯುತ್‌ ಸಂಪರ್ಕ ಪಡೆದಿರುವರೆಂದು ಸುಳ್ಳು ಆರೋಪ 

ಹೊರಿಸಿ ಮೊಕದ್ದಮೆಗಳನ್ನು ದಾಖಲಸುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
: ಸೆಳೆಯುವುದು. ತ 


14. ಶ್ರೀ ಸಂಜಯ ಪಾಟೀಲ್‌ ಅವರು ರಾಜ್ಯದಲ್ಲ ಅಲ್ಪಸಂಖ್ಯಾತರ ಪೈಕಿ ಮುಸ್ಲಿ೦ ವರ್ಗದ 
ವಿದ್ಯಾರ್ಥಿಗಳಗೆ ಆನ್‌ಲೈನ್‌ ಮೂಲಕ ವಿದ್ಯಾರ್ಥಿವೇತನವನ್ನು ಪಾವತಿಸುತ್ತಿರುವಂತೆ 
ಕ್ರಿಶ್ಚಿಯನ್‌ ಮತ್ತು ಜೈನ್‌ ಧರ್ಮದ ವಿದ್ಯಾರ್ಥಿಗಳಗೂ ಆನ್‌ಲೈನ್‌ ಮೂಲಕ ವಿದ್ಯಾರ್ಥಿ 
ವೇತನವನ್ನು ನೀಡುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು ವಕ್ಫ್‌ ಸಚಿವರ ಗಮನ 


ಸೆಳೆಯುವುದು. 


1೮. ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ್‌ ಅವರು ಬೆಳಗಾವಿ ಜಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿ 
ಅಗ್ನಿಶಾಮಕ ಠಾಣೆಗೆ ಪುರಸಭೆಯವರು ಉಚಿತವಾಗಿ ಜಮೀನನ್ನು ನೀಡುವ ಬಗ್ಗೆ ಮಾನ್ಯ 
ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. | 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Rg) N 
3 ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) . | 


